ಕರ್ನಾಟಕ ವಿಧಾನ ಪರಿಷತು 


1 ಚುಕ್ಕೆ ಗುರುತಿನ ಪ್ರನ್ನೆ ಸಂಖ್ಯೆ : 1458 
2 ಸದಸ್ಯರ ಹೆಸರು ಶ್ರೀ ಹೆಚ್‌.ಎಸ್‌. ಗೋಪಿನಾಥ್‌ 
(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
ಉತ್ತರಿಸುವ ದಿನಾಂಕ 10-03-2022 
4 ಉತ್ತರಿಸುವವರು ಮುಖ್ಯಮಂತ್ರಿಗಳು 
: ಕ್ರಸಂ ಪಶ್ನೆ ಉತ್ತರ 
ಅ [ಬಿ.ಟಿ.ಎಂ ಕ್ಷೇತ್ರದ "ವ್ಯಾಪ್ತಿಯಲ್ಲಿ ಬೃಹತ್‌ ಬೆಂಗಳೊರು``ಮಹಾನಗರ ಪಾಲಿಕ `ವ್ಯಾಸ್ತಿಯ 
ಶಈಜಿಪುರದಿಂದ ಅಗರದವರೆಗೆ | ಬಿ.ಟಿ.ಎಂ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಈಜಿಪುರದಿಂದ ಅಗರದವರೆಗೆ 
ನೂತನ ರಸ್ತೆಯನ್ನು ನಿರ್ಮಾಣ | ನೂತನ ರಸ್ತೆಯನ್ನು ನಿರ್ಮಾಣ ಮಾಡಲು ಸರ್ಕಾರದ ಆದೇಶ 
ಮಾಡಲು ಸರ್ಕಾರ ನೀಡಿರುವ|ಸಂಖ್ಯೆ ನಅಇ 375 ಎಂಎನ್‌ವೈ - 2018, ದಿನಾಂಕ: 
ಅನುದಾನವೆಷ್ಟು; 20.09.2019ರ ಅನುಬಂಧ-10ರ ಕ್ರಿಯಾ ಯೋಜನಾ ಪಟ್ಟಿಯ 
ಕಮ ಸಂಖ್ಯೆ: 01ರ “Formation of road as per Master 


Plan 2015 (24 mtr) from Ejipura Inner ring road 
to Sarjapura main r0ad” ಕಾಮಗಾರಿಗೆ ಮಾನ್ಯ “ಮುಖ್ಯ 
ಮಂತ್ರಿಗಳ ನವ ನಗರೋತ್ಸಾನ” ಯೋಜನೆಯಡಿ ರೂ.30.00 

ಕೋಟಿಗಳ ಅನುದಾನ ನಿಗಧಿಪಡಿಸಲಾಗಿರುತ್ತದೆ. ‘Vp 


y 


- ಈ -1ಥತಹ್‌ವರ ಈಜಿಪುರ ಮತ್ತು 


ಸರ್ಜಾಪುರ” ರಸ್ಟೆಯಲ್ಲಿನ 
ಮೇಲುಸೇತುವೆ ನಿರ್ಮಾಣದ 
ಕಾಮಗಾರಿಯನ್ನು. ಯಾವ ಸಂಸ್ಥೆಗೆ 
ನೀಡಲಾಗಿದೆ ಹಾಗೂ ನಿರ್ಮಾಣದ 
ಖರ್ಚು. ಎಷ್ಟು ಮತ್ತು ಅವಧಿಯ 
ನಿಯಮಗಳೇನು? 


ಅ) 
ಸಿಂಪ್ಲೆಕ್ಸ್‌ |. ' 
ಇನ್ಪಾಸ್ಟಕ್ಷರ್ಸ್‌ ಲ್ಲಿ ಸಂಸ್ಥೆ 'ರವರಿಗೆ ನೀಡಲಾಗಿದೆ. KF 

ಆ) ದರಿ ಕಾಮಗಾರಿಯ ಅಂದಾಜು ' ವೆಚ್ಚ ರೂ.204.06 
ಕೋಟಿಗಳಾಗಿರುತ್ತದೆ. 

ಇ) ಕೋರಮಂಗಲ ಈಜೆಪುರ: ರಸ್ತೆಯಲ್ಲಿ `ಮೇಲ್ಪೇತುವೆ 
ನಿರ್ಮಾಣ ಕಾಮಗಾರಿಗೆ ಸಂಬಂಧಿಸಿದಂತೆ ಕಾರ್ಯಾದೇಶವನ್ನು 
ದಿನಾಂಕ: 04.05.2017 "ರಂದು: ನೀಡಲಾಗಿದ್ದು, ಸದರಿ 
ಕಾಮಗಾರಿಯನ್ನು ಪೂರ್ಣಗೊಳಿಸಲು 30 ತಿಂಗಳುಗಳ 
ಕಾಲಾವಧಿಯನ್ನು ನಿಗಧಿಪಡಿಸಲಾಗಿರುತ್ತದೆ. 

ಈ) ಸದರಿ ಕಾಮಗಾರಿಯನ್ನು ಗುತ್ತಿಗೆದಾರರು ನಿಗಧಿತ 
ಕಾಲಾವಧಿಯಲ್ಲಿ ಪೂರ್ಣಗೊಳಿಸದ ಕಾರಣ ಸದರಿ 
ಕಾಮಗಾರಿಯ ಗುತ್ತಿಗೆಯನ್ನು ರದ್ದುಪಡಿಸಿ ಆದೇಶಿಸಲಾಗಿದೆ. 


ಸಂಖ್ಯೆ; ನಅಇ 105 ಎಂಎನ್‌ವೈ 2022 (ಇ) 


(ಬಸವರಾಜ ಬೊಮ್ಮಾಂಖ) 
ಮುಖ್ಯಮಂತ್ರಿ 


ಕೋರಮಂಗಲ ಕಾಜಿಪೆರೆ ರಸ್ತೆಯಲ್ಲಿ ಮಾತಾ ' 
"ನಿರ್ಮಾಣ . ಕಾಮಗಾರಿಯ - ಗುತ್ತಿಗೆಯನ್ನು ಮಃ. 


